ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 643(727) 
ಸದಸ್ಯರ ಹೆಸರು ಶ್ರೀ ಎಸ್‌.ಎಲ್‌.ಬೋಜೇಗೌಡ (ಶಿಕ್ಷಕರ ಕ್ಷೇತ್ರ). 
ಉತ್ತರಿಸಬೇಕಾದ ದಿನಾಂಕ 20.12.2021 


ಉತ್ತರಿಸುವ ಸಚಿವರು 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಪ್ರಶ್ನೆ 


ರಾಜ್ಯದ ಅನುದಾನಿತ ಪೌಢಶಾಲಾ 


) 


ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ 


| ಉತ್ತರ 


: ರಾಜ್ಯದ ಅನುದಾನಿತ ಪ್ರೌಢಶಾಲಾ ಮತ್ತು ಪದವಿ 
ಪೂರ್ವ ಕಾಲೇಜುಗಳಲ್ಲಿ ನಿವೃತ್ತಿ ಮರಣ ಹಾಗೂ 


ನಿವೃತ್ತಿ, ಮರಣ ಹಾಗೂ | ರಾಜೀನಾಮೆಯಿಂದ ಡಿಸೆಂಬರ್‌-2015ರವರೆಗೆ 
ರಾಜೀನಾಮೆಯಿಂದ  ಡಿಸೆಂಬರ್‌-| ಖಾಲಿಯಾಗಿರುವ ಒಟ್ಟು ಹುದ್ದೆಗಳ ವಿವರ ಈ 


2015ರವರೆಗೆ ಖಾಲಿಯಾಗಿರುವ ಒಟ್ಟು 


ಹುದ್ದೆಗಳ ಸಂಖೆ ಎಷ್ಟು (ವಿವರ 
ನೀಡುವುದು) 


; ಕೆಳಕಂಡಂತಿದೆ. 


ಅನುದಾನಿತ ಪದವಿ ಪೂರ್ವ 11326 
| ಕಾಲೇಜು 


ಸದರ ಇವರಹಕ್ಷ್‌ ಪಾಕ ಇರವ 


ಎಲ್ಲಾ ಹುದ್ದೆ ಗಳಿಗೂ ನೇಮಕ 


ಮಾಡಿಕೊಳ್ಳಲು ಅನುಮತಿ ನೀಡದೆ 
ಕೆಲವೇ ಹುದ್ದೆಗಳಿಗೆ ಅನುಮೋದನೆ 
ನೀಡಿ ಆದೇಶ ಮಾಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದೆ. 


ಡಿಸಂಬರ್‌-2015ರವರ ನಿವೃತಿ, 


ಮರಣ ಹಾಗೂ ರಾಜೀನಾಮೆಯಿಂದ ' 


ಖಾಲಿ ಆಗಿರುವ ಎಲ್ಲಾ ಖಾಲಿ ಇರುವ 
ಹುದ್ದೆಗಳನ್ನು ತುಂಬಲು ಯಾವಾಗ 
ಅನುಮತಿ ನೀಡಲಾಗುತ್ತದೆ; ಸದದಿ 
ಖಾಲಿ ಹುದ್ದೆಗಳನ್ನು ತುಂಬಲು 
ಯಾವ ಕಾಲಮಿತಿಯಲ್ಲಿ ಅನುಮತಿ 
ನೀಡಲಾಗುತ್ತದೆ? 


ಪದವಿ ಪೂರ್ವ ಶಿಕ್ಷಣ:- 

ದಿವಾಂಕ:31.12.2015ರ ಪೂರ್ವದಲ್ಲಿ ನಿವೃತ್ತಿ 
ನಿಧನ ಮತ್ತು ರಾಜೀನಾಮೆ ಇನ್ನಿತರೆ ಕಾರಣಗಳಿಂದಾಗಿ 
ಖಾಲಿಯಾಗಿರುವ 1326 ಹುದ್ದೆಗಳ ಪೈಕಿ ನಿಗಧಿತ 
ಕಾರ್ಯಭಾರ ಹೊಂದಿರುವ 998 ಹುದ್ದೆಗಳನ್ನು ಭರ್ತಿ 
ಮಾಡಲು ಅನುಮತಿ ನೀಡಲಾಗಿದೆ. ಬಾಕಿ ಉಳಿದ 
ಹುದ್ದಿಗಳಿಗೆ ನಿಗಧಿತ ಕಾರ್ಯಭಾರ ಲಭ್ಯವಾದಲ್ಲಿ ಅನುಮತಿ 
ನೀಡುವ ಗ್ಗೆ ನಿಯಮಾನುಸಾರ ಪರಿಶೀಲಿಸಲಾಗುವುದು. 
ಪ್ರೌಢ ಶಿಕ್ಷಣ:- 

ದಿಬಾಂಕ:31.12.2015ರ ಪೂರ್ವದಲ್ಲಿ ನಿವೃತ್ತಿ, 
ನಿಧನ ಮತ್ತು ರಾಜೀನಾಮೆ ಇನ್ನಿತರೆ ಕಾರಣಗಳಿಂದಾಗಿ 
ಖಾಲಿಯಾಗಿರುವ 3633 ಹುದ್ದೆಗಳನ್ನು ಭರ್ತಿ 
ಮಾಡಿಕೊಳ್ಳಲು ಸರ್ಕಾರದ ಆದೇಶ ಸಂಖ್ಯೆ: ಇಡಿ 14 
ಎಸ್‌ಇಫಿ 2017, ದಿನಾಂಕ: 18-07-2017 ಮತ್ತು 
25-)9-2೧18ರಲ್ಲಿ ಅನುಮತಿ ನೀಡಲಾಗಿತ್ತು. 


ಸಂಖ್ಯೆ: ಅಪಿ 481 ಎಸ್‌ಅಎಸ್‌ 2021 


5 ಖ್ಯ: ಆಇ 157 ್ಥಿ-8 2020, 
ದಿನಾಂಕ:10.06. 2020ರಲ್ಲಿ bre ಶಿಕ್ಷಣ ಸಂಸ್ಥೆಗಳಲ್ಲಿ 
ನಿವೃತ್ತಿ, ನಿಧನ, ರಾಜೀನಾಮೆ ಮತ್ತು ಫಣಿ ಕಾರಣಗಳಿಂದ 
ಖಾಲಿ ಉಂಟಾಗುವ ಹುದ್ದೆಗಳನ್ನು 2020-21ನೇ ಸಾಲಿನಲ್ಲಿ 
ಭರ್ತಿ ಮಾಡುವಂತಿಲ್ಲ ಎಂದು ಮಿತವ್ಯಯ ಆದೇಶ ಜಾರಿ 
ಮಾಡಲಾಗಿದೆ. 


ಸದರಿ ಮಿತವ್ಯಯ ಆದೇಶವನ್ನು ಸಡಿಲಿಸಿ ಆರ್ಥಿಕ 
ಇಲಾಖೆಯು ನೀಡಿರುವ ಸಹಮತಿ ಮೇರೆಗೆ ಅನುದಾನಿತ 


ಪ್ರೌಢಶಾಲೆಗಳಲ್ಲಿ 257 ಹುದ್ದೆಗಳನ್ನು ಮಾತ್ರ ಭರ್ತಿ 
ಮಾಡಲು ಅನುಮತಿ ನೀಡಲಾಗಿದೆ. 


ಈ ಹಿನ್ನೆಲೆಯಲ್ಲಿ, ದಿನಾಂಕ:31.12.2015ರ 
ಪೂರ್ವದಲ್ಲಿ ನಿವೃತ್ತಿ, ನಿಧನ ಮತ್ತು ರಾಜೀನಾಮೆ ಇನ್ನಿತರೆ 
ಕಾರಣಗಳಿಂದಾಗಿ ಖಾಲಿಯಿರುವ ಬಾಕಿ 1924 
ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಯ 


| ಸಹಮತಿಯನ್ನು ಕೋರಲಾಗಿದೆ. ಆರ್ಥಿಕ ಇಲಾಖೆಯು 


ಸಹಮತಿ ಪಡೆದು ಭರ್ತಿ ಮಾಡಲು ಅನುಮತಿ 


| ನೀಡಲಾಗುವುದು. 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ಹಾಗೂ ಸಕಾಲ ಸಚಿವರು 


